ಶಿಕ್ಷಕರ ಕಾಳಜಿ ಮತ್ತು ಕಳಕಳಿಯಿಂದ ರೂಪಾಂತರಗೊಂಡ ಶಾಲೆ 


ಸುನಿತಾ ಸುರೇಶ್‌ರಾವ್‌ 


ಮಕ್ಕಳಲ್ಲ ಯಾವುದೇ ರೀತಿಯ ಕಅಕೆಯನ್ನು ಸಕ್ರಿಯಗೊಳಸಲು 
ಮತ್ತು ಅವರ ಸಮಗ್ರ ಅಭವೃದ್ಧಿಗೆ ಕೊಡುಗೆ ನೀಡಲು 
ಸಾಮಾಜಕವಾಗಿ ಮತ್ತು ಭಾವನಾತ್ಯಕವಾಗಿ ಅನುಕೂಲಕರ 
ವಾತಾವರಣವು ಪೂರ್ವಾಪೇಕ್ಷಿತವಾಗಿದೆ. ಈ ಲೇಖನದಲ್ಲ 
ನಾನು ವಿಜಯಪುರದ ಕನ್ನಡ ಮಾಧ್ಯಮ ಗಂಡು ಮಕ್ಕಳ 
ಶಾಲೆಯ (Kannada Boys’ School - KBS) ಮಕ್ಕಳ 
ಅನುಭವಗಳನ್ನು ಮತ್ತು ಅತ್ಯಂತ ಕಠಿಣ ಸಂದರ್ಭಗಳಲ್ಲ 
ಅವರಿಗೆ ಭಾವನಾತ್ಕಕ ಬೆಂಬಲವನ್ನು (emotional support) 
ನೀಡುವಲ್ಲ ಅವರ ಶಿಕ್ಷಕರ ಸೃಜನಶೀಲತೆ ಮತ್ತು ಸಕಾರಾತ್ಛಕ 
ಪ್ರಯತ್ನಗಳನ್ನು ಪ್ರಸ್ಲುತಪಡಿಸಲು ಬಯಸುತ್ತೇನೆ. ಅಪರಾಧ 
ಆರೋಪಗಳು. ಮದ್ಯಪಾನ. ಪೋಷಕರ ಸಾವು. ಮತ್ತು 
ಪೋಷಕರು ಅವರನ್ನು ತೊರೆದು ಹೋಗುವುದು ಅಲ್ಪನ ಮಕ್ಷಳು 
ಎದುರಿಸುತ್ತಿರುವ ಕೆಲವು ಸಮಸ್ಯೆಗಳಾಗಿದ್ದು. ಇವು 
ಭಾವನಾತ್ಕಕವಾಗಿ ಅವರ ಮನಸ್ತಿನಲ್ಲ ಆಕವಾದ ಗಾಯಗಳನ್ನು 
ಉಂಟು ಮಾಡುತ್ತವೆ. ಹೀಗಾಗಿ ಇಲ್ಲನ ಶಿಕ್ಷಕರು 
ಜಾಗರೂಕರಾಗಿರಬೇಕಾಗಿದ್ದು. ಕೇವಲ ಶೈಕ್ಷಣಿಕ ವಿಷಯಗಳಲ್ಪ 
ಬೆಂಬಅಸುವುದು ಮಾತ್ರವಲ್ಲದೆ. ಅವರು ಪ್ರಬುದ್ಧರಾಗಿ, 
ಪ್ರತಂತ್ರರಾಗಿ ಬೆಳೆಯಲು ಮಕ್ಕಳ ಮನಸ್ಸಿನ ಭಾವನೆಗಳನ್ನು 
ಅರ್ಥ ಮಾಡಿಕೊಂಡು ಅವರಿಗೆ ಅಗತ್ಯವಿರುವ ಭಾವನಾತೃಕ 
ಬೆಂಬಲವನ್ನು ಸಹ ನೀಡಬೇಕಾಗುತ್ತದೆ. 


ಮಕ್ಕಳ ಹಿನ್ನೆಲೆ ಮತ್ತು ಸಂದರ್ಭ 
ವಿಜಯಪುರದ ( ಮೊದಲು ಬಜಾಪುರ ಎಂದು 
ಕರೆಯಲಾಗುತ್ತಿತ್ತು) ಬಹುಪಾಲು ಜನರು, ಕೃಷಿಯನ್ನು 


ಅವಲಂಜಸಿದ್ದಾರೆ. ಆದರೆ, ಸಕಾಲಕ್ಕೆ ಮಳೆಯಾಗದ ಕಾರಣ 
ಜೀವನೋಪಾಯ ಅರಸಿ ಅವರು ಬೇರೆ ಜಲ್ಲೆಗಳಗೆ ವಲಸೆ 
ಹೋಗುವಂತಾಗಿದೆ. ಜೀವನೋಪಾಯ ಅರಸಿ ಈ ಲಾರಿಗೆ 
ವಲಸೆ ಬಂದಿರುವ ಅನ್ಯ ರಾಜ್ಯಗಳ ಜನರು ಸಣ್ಣಪುಟ್ಟ ಕೆಲಸ 
ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಹೀಗಾಗಿ ರೈಲು 
ನಿಲ್ದಾಣದ ಬಳ ಇರುವ ಶಾಲೆಗೆ ನಗರದ ವಿವಿಧೆಡೆಯಿಂದ 
ಹಲವಾರು ಮಕ್ಕಳು ಬರುತ್ತಿದ್ದಾರೆ. ಅವರಲ್ಲ ಅನೇಕರು ತಮ್ಮ 
ಪೋಷಕರಿಂದ ನಿರ್ಲಕ್ಷಿಸಲ್ಪಟ್ಟದ್ದಾರೆ ಜೊತೆಗೆ. ಅವರಲ್ಲ 
ಹೆಚ್ಚಿನವರು ಏಕ ಪೋಷಕರಿಂದ (single parent) 
ಬೆಕೆಸಲ್ಲಡುತ್ತಿದ್ದಾರೆ. ಪೋಷಕರು, ತಮ್ಮ ಮಕ್ಕಳನ್ನು 
ನೋಡಿಕೊಳ್ಳುವ ಕೆಲಸದಿಂದ ಕೆಲವು ಗಂಟಿಗಳ ಕಾಲ ಬಡುವು 


ಸಿಗುವುದರಿಂದ ಆ ಸಮಯವನ್ನು ದೈನಂದಿನ ಕೂಲಗಾಗಿ 


[7 ee 


ಇ 
5 
BR 


ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುವುದೂ ಸೇರಿದಂತೆ 
ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಲವು ಕಾರಣಗಳನ್ನು 
ಅವರು ಹೊಂದಿದ್ದಾರೆ. ಶಾಲೆಯಲ್ಪ್ಲದ್ದಾಗ ಮಕ್ಷಳಗೆ ಕನಿಷ್ಠ ಒಂದು 
ಹೊತ್ತಿನ (ಮಧ್ಯಾಹ್ನದ ಊಟ) ಊಟವಾದರೂ ದೊರಕುತ್ತದೆ 
ಎಂಬ ಭರವಸೆಯ ಅಂಶವನ್ನೂ ಇದು ಒಳಗೊಂಡಿದೆ. 


ಮೊದಲೇ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದ ಈ 
ಸಮುದಾಯಗಳು ಸಾಂಕ್ರಾಮಿಕ ರೋಗದಿಂದ ಮತ್ತಷ್ಟು 
ತೀವ್ರವಾಗಿ ತತ್ತರಿಸಿವೆ. ಈ ಶಾಲೆಯಲ್ಲ ವ್ಯಾಸಂಗ 
ಮಾಡುತ್ತಿರುವ ಬೇರೆಬೇರೆ ಕುಟುಂಬಗಳಗೆ ಸೇರಿದ ಇಬ್ಬರು 
ಮಕ್ಕಳು ಕೋವಿಡ್‌ ಸಾಂಕ್ರಾಮಿಕ ರೋಗದಿಂದಾಗಿ ತಮ್ಮ 
ತಾಯಿಯನ್ನು ಕಳೆದುಕೊಂಡಿದ್ದಾರೆ. ಅದರಲ್ಲ ಒ೦ದು ಮಗುವಿನ 
ಕುಟುಂಬವು ಒಂದರಿಂದ ಐದನೇ ತರಗತಿಯವರೆಗೆ 
ಓದುತ್ತಿರುವ ನಾಲ್ಲು ಮಕ್ಕಳನ್ನು ಒಳಗೊಂಡಿದೆ. ಅವರ ತಂದೆ 
ದಿನಗೂಅ ಕೆಲಸಗಾರರಾಗಿದ್ದು. ಪ್ರತಿ ರಾತ್ರಿ ಕುಡಿದು ತಡವಾಗಿ 
ಮನೆಗೆ ಬರುತ್ತಾರೆ. ಅವರು ತನ್ನ ಮಕ್ಕಕ ಬಧ್ಣೆ ಕಾಕಜ 
ವಹಿಸುವುದಿಲ್ಲ. ಮಕ್ಕಳು ತುಂಬಾ ಚಿಕ್ಕವರಾಗಿದ್ದು, ಅವರಿಗೆ 
ಆಹಾರ, ಸ್ಥಾನ ಮತ್ತು ಬಟ್ಟೆ ತೊಡಿಸಲು ಬೇರೆಯವರ ಸಹಾಯ 
ಖೇಕಾಗಿದೆ. 


ಅವರು ಹರಿದ ಕೊಳಕು ಬಟ್ಟೆಯನ್ನು ಧರಿಸಿ. ಬೆಳಗಿನ 
ಉಪಾಹಾರವನ್ನೂ ಸೇವಿಸದೆ ಶಾಲೆಗೆ ಬರುತ್ತಿದ್ದರು. 
ಸಾಂಕ್ರಾಮಿಕದ ಸಮಯದಲ್ಲ ಅವರ ಪರಿಸ್ಥಿತಿ ತುಂಬ 
ಶೋಚನೀಯವಾಗಿತ್ತು. ತಂದೆಗೆ ಕೆಲಸವಿಲ್ಲದ ಕಾರಣ ಮತ್ತು 
ಶಾಲೆಯನ್ನು ಮುಚ್ಚಿದ್ದರಿಂದ ಮಕ್ಕಳಗೆ ದಿನದಲ್ಲ ಒಂದು ಹೊತ್ತಿನ 
ಊಟವೂ ಸಿಗುತ್ತಿರಅಲ್ಲ. ಇನ್ನೊಂದು ಮಗುವಿಗೆ ನರ್ಸರಿ 
ತರಗತಿಯಲ್ಲ ಕಲಅಯುತ್ತಿರುವ ಸಹೋದರಿ ಇದ್ದಾಳೆ. ಅವರ 
ತಂದೆ ಅವರನ್ನು ನೋಡಿಕೊಳ್ಳುತ್ತಿದ್ದರೂ, ಮಗು ತನ್ನ ಚಿಕ್ಕ 
ತಂಗಿಯನ್ನು ಶಾಲೆಗೆ ಕರೆತರಬೇಕು ಮತ್ತು ಅವನು ಇಡೀ ದಿನ 
ಶಾಲೆಯಲ್ಲ ಅವಳೊಂದಿಗೆ ಇರಬೇಕಾಗುತ್ತದೆ. 


ಇಂತಹ ನಿರ್ಲಕ್ಷ್ಯ. ಸರಿಯಾದ ಕಾಳಜ ಮತ್ತು ಬೆಂಬಲದ 
ಕೊರತೆಯುಂದಾಗಿ ಮಕ್ಕಳು ಶಾಲೆಯಲ್ಲ ಕಲಅಯಲು 
ಸಾಧ್ಯವಾಗುತ್ತಿಲ್ಲ. ಜೀವನೋಪಾಯವನ್ನು ಕಳೆದುಕೊಳ್ಳುವಿಕೆ. 
ಮದ್ಯಪಾನ ಮತ್ತು ಏಕ ಪೋಷಕತ್ವ ಮುಂತಾದವು ಮಕ್ಕಳ 
ಮೇಲೆ ಆಳವಾದ ಪ್ರಭಾವವನ್ನು ಜೀರುವ ಹಲವಾರು ಅಂಶಗಳಲ್ಪ 
ಕೆಲವಾಗಿವೆ. 


ಶಿಕ್ಷಕರ ಪ್ರಯತ್ನ 


ಶಾಲೆಯ ಒಂದರಿಂದ ಏಳನೇ ತರಗತಿಯವರೆಗೆ 81 
ಮಕ್ಕಳದ್ದು, ಹೆಚ್ಚನ ಮಕ್ಕಳು ಇದೇ ರೀತಿಯ ಪರಿಸ್ಥಿತಿಯನ್ನು 
ಎದುರಿಸುತ್ತಿದ್ದಾರೆ. ಈ ಮಧ್ಯೆ ಶಾಲೆಯ ಮೂವರು ಶಿಕ್ಷಕರು ಈ 
ಪರಿಸ್ಥಿತಿಯನ್ನು ನಿಭಾಯುಸಲು ಮಾರ್ಗಗಳನ್ನು ಕಂಡು- 
ಕೊಂಡರು. ಅವರೆಲ್ಲರೂ ಮಕ್ಕಳ ಬಣಗ್ಗೆ ಕಾಳಜ ಮತ್ತು 
ಕಳಕಳಯನ್ನು ಹೊಂದಿದ್ದರಿಂದ ಅವರು ತಮ್ಮ ತರಗತಿಯ 
ಮಕ್ಕಳ ಹಿನ್ನೆಲೆಯನ್ನು ಚೆನ್ನಾಗಿ ಅರಿತುಕೊಂಡಿದ್ದರು. ಮೂವರು 
ಶಿಕ್ಷಕರು - ಒಬ್ಬರು ನಲ-ಕಅ ತರಗತಿಯನ್ನು. ಇನ್ನೊಬ್ಬರು 
ನಾಲ್ಗ್ಲನೇ ಮತ್ತು ಐದನೇ ತರಗತಿಯನ್ನು ಮತ್ತೊಬ್ಬರು ಆರು 
ಮತ್ತು ಏಳನೇ ತರಗತಿಯನ್ನು ಮಕ್ಕಳ ಕಲಕೆ ಮತ್ತು 
ಸರ್ವತೋಮುಖ ಬೆಳವಣಿಗೆಯ ಮೇಲೆ ತಮ್ಮ ಗಮನವನ್ನು 
ಕೇಂದ್ರೀಕರಿಸುವ ತಂಡವಾಗಿ ಹಗಲರುಳು ಕೆಲಸ ಮಾಡಿದರು. 
ಉದ್ಯೋಗ ನಷ್ಟ ಮತ್ತು ಸಾವುಗಳು ಬಡತನಕ್ಕೆ ಕಾರಣವಾದಾಗ, 
ಶಿಕ್ಷಕರು ಮೊದಲ ಹಂತವಾಗಿ ಈ ಕುಟುಂಬಗಳಗೆ 
ಪಡಿತರವನ್ನು ನೀಡುವಲ್ಲ ಸಹಾಯ ಮಾಡಿದರು. 


ಅವರು ಶಾಲೆಯಲ್ಲ ಮತ್ತು ಮಕ್ಕಳಗೆ ಕಅಸುವ ವಿಧಾನಗಳಲ್ಪ 
ಕೆಲವು ಬದಲಾವಣೆಗಳನ್ನು ತರಲು ಕ್ರಮಗಳನ್ನು 
ತೆಗೆದುಕೊಂಡರು. ಉದಾಹರಣೆಗೆ, ಇಬ್ಬರು ಮಕ್ಕಳರುವ 
ಕುಟುಂಬದಲ್ಲ. ಒಬ್ಬರು ಮೂರನೇ ತರಗತಿಯಲ್ಲ ಓದುತ್ತಿದ್ದರೆ. ಆ 
ವೇಳೆಯಲ್ಲ 4 ವರ್ಷದ ಇನ್ನೊಂದು ಮಗುವನ್ನು ಶಾಲೆಯ 
ಸಿಬ್ಬಂದಿ ನೋಡಿಕೊಂಡರು. ಈ ಕುಟುಂಬವು ತಮ್ಮ ಮಕ್ಕಳನ್ನು 
ನಿಯಮಿತವಾಗಿ ಶಾಲೆಗೆ ಕಳುಹಿಸುತ್ತಿದೆ ಎಂಬುದು 
ಪ್ರಶಂಸನೀಯವಾಗಿದೆ, ಆದರೆ ಎರಡೂ ಮಕ್ಕಳನ್ನು ಶಾಲೆಗೆ 
ಕಳುಹಿಸುವುದು ಸಮಸ್ಯೆಯನ್ನು ಪ್ರಸ್ತುತಪಡಿಸುತ್ತದೆ. 
ಇನ್ನೊಂದು ಪ್ರಕರಣದಲ್ಲ ತಾಯಿಯನ್ನು ಕಳೆದುಕೊಂಡ ಇಬ್ಬರು 
ಮಕ್ಕಳು ಬೆಳಗಿನ ಉಪಾಹಾರವನ್ನೂ ಮಾಡದೆ ಶಾಲೆಗೆ 
ಬರುತ್ತಿದ್ದರು. ಅವರು ಅಸ್ತವ್ಯಸ್ತವಾಗಿ, ಕೂದಲು ಕೆದರಿಕೊಂಡು 
ಮತ್ತು ಶಾಲೆಯ ಶಿಸ್ತನ್ನು ಅನುಸರಿಸದೆ ಬರುತ್ತಿದ್ದರು. ಹಿರಿಯ 
ಮಕ್ಕಳಗೆ ತಮ್ಮ ಕೂದಲನ್ನು ಬಾಚಿಕೊಳ್ಳುವ ಮತ್ತು ಎಣ್ಣೆ 
ಹಚ್ಚಿಕೊಳ್ಳುವ ಜವಾಬ್ದಾರಿಯನ್ನು ನೀಡಲಾಲಯುತು ಮತ್ತು 
ಶಿಕ್ಷಕರು ಎಣ್ಣೆ. ಬಾಚಣಿಗೆ ಮತ್ತು ಕನ್ನಡಿಯನ್ನು ಒದಗಿಸಿದರು. 
ಮಕ್ಕಳಗೆ ಸರಿಯಾದ ಬಟ್ಟೆ ಇರಲಅಲ್ಲ. ಆದರೆ ಶಾಲೆಯವರು 
ನೀಡಿದ ಸಮವಸ್ತ್ರ ಅದಕ್ಕೆ ನೆರವಾಯುತು. ತಮ್ಮ ಎಲ್ಲಾ ವೈಯಕ್ತಿಕ 
ಸಮಸ್ಯೆಗಳ ನಡುವೆಯೂ ಶಿಕ್ಷಕರ ನಿರಂತರ 
ಪ್ರೋತ್ಸಾಹದಿಂದಾಗಿ ಪ್ರಸಕ್ತ ವರ್ಷದಲ್ಲ ಮಕಳು ಹಿಂದಿನ ಎರಡು 
ತರಗತಿಗಳ ಕಅಕೆಯ ಫಅತಾಂಶಗಳನ್ನು ಉತ್ತಮವಾಗಿ 
ಪಡೆಯಲು ಸಾಧ್ಯವಾಯಿತು. ಪ್ರತಿಯೊಬ್ಬ ಮಗುವಿಗೆ 
'ಪತಿಯೊಬ್ಬರಿಣೂ ಅವರ ಸಾಮರ್ಥ್ಯದ ಪ್ರಕಾರ' ವಿಧಾನದ 
ಮೂಲಕ ಕಲಸಲಾಗುತ್ತಿರುವುದರಿಂದ, ತರಗತಿಯಲ್ಲರುವ 
ಹೆಚ್ಚನ ಮಕ್ಕಳು ವೇಗವಾಗಿ ಕಲಯುವವರಾಗುತ್ತಿದ್ದಾರೆ 
ಎಂಬುದನ್ನು ಗಮನಿಸಲಾಗಿದೆ. ಈ ಮೂವರು ಶಿಕ್ಷಕರು 
ಸುಧಾರಿತ ಕಅಕಾ ಫಲಅತಾಂಶಗಳ ಬಣ್ಣೆ ತಿಆದಿರುವುದರಿಂದ. 


ಬೋಧನಾ ವಿಧಾನದಂತಹ ಪೂರಕ ಅಭ್ಯಾಸಗಳನ್ನು ಅವರ 
ತರಗತಿಯ ಪ್ರಕ್ರಿಯೆಗಳ ಗಮನಿಸಬಹುದು. ಪರಿಣಾಮಕಾರಿ 


ಕಲಕೆಗಾಗಿ ಶಿಕ್ಷಕರು ಬೋಧನಾ ಕಲಕಾ ಸಾಮಗ್ರಿ 
(TLM)ಗೆಳನ್ನು ತಯಾರಿಸುತ್ತಾರೆ ಮತ್ತು ಬಳಸುತ್ತಾರೆ 
(ಚಿತ್ರಗಳು 1-3). 


ಭಾವನಾತ್ಕಕ ಬೆಂಬಲವನ್ನು ಖಾತರಿಪಡಿಸುವುದು 


ನಅ - ಕಅ ತರಗತಿಯಲ್ಲ ಹಿದುತ್ತಿದ್ದ ತಾಯಂದಿರನ್ನು 
ಕಳೆದುಕೊಂಡಿದ್ದ ಮೂವರು ಮಕ್ಕಳು. ಆರಂಭದಲ್ಲ ತಮ್ಮ 
ಕಲಕೆಗೆ ಸಂಬಂಧಿಸಿದಂತೆ ಶಿಕ್ಷಕರು ಏನಾದರೂ ಕಟುವಾಗಿ 
ಹೇಆದರೆ ತಾಯುಯನ್ನು ನೆನೆದು ಕಣ್ಣೀರು ಸುರಿಸುತ್ತಿದ್ದರು. 
ಹಾಗಾಗಿ, ಶಿಕ್ಷಕರು ಅವರೊಂದಿಗೆ ಮೃದುವಾಗಿ ವರ್ತಿಸಲು. 
ವೈಯಕ್ತಿಕ ಗಮನವನ್ನು ನೀಡಲು ಮತ್ತು ಕಾಳಜಯನ್ನು 
ತೋರಿಸಲು ಹೆಚ್ಚನ ಮುತುವರ್ಜ ವಹಿಸಿದರು. ಪುಸ್ತಕಗಳನ್ನು 
ಖರೀದಿಸಲು ಸಾಧ್ಯವಾಗದಂತಹ ಹಾಗೂ ಮಕ್ಕಕಅಗತ್ಯಗಳನ್ನು 
ನೋಡಿಕೊಳ್ಳಲು ಸಾಧ್ಯವಾಗದ ಪೋಷಕರನ್ನು ಗುರುತಿಸಿ ಎಲ್ಲಾ 
ರೀತಿಯ ಪರಿಸ್ಥಿತಿಗಳನ್ನು ಎದುರಿಸಲು ಶಿಕ್ಷಕರು ಅವರಿಗೆ ದಯೆ, 
ತಾಳ್ಕಬುಂದ ಚಿಕ್ಕ ಸಾಧನೆಗೂ ಉತ್ಪಾಹ ಮತ್ತು ಮೆಚ್ಚುಗೆಯನ್ನು 
ನೀಡುವ ಮೂಲಕ ಕಲಕೆಗೆ ಪೂರಕ ವಾತಾವರಣವನ್ನು 
ನಿರ್ಮಿಸಿದರು. ಕಲಕೆಯಲ್ಲ ಸಾಧಿಸಿದ ಬದಲಾವಣಿಗಳು ಮತ್ತು 
ಪ್ರಗತಿಗೆ ಶಿಕ್ಷಕರು - ಮಕ್ಕಳು ಮತ್ತು ಪೋಷಕರೊಂದಿಗೆ 
ಹೊಂದಿರುವ ಉತ್ತಮ ಸಂವಹನ, ಚಟುವಟಕೆ ಆಧಾರಿತ ಕಲಕೆ, 
ಪ್ರತಿ ಮಗುವಿನ ಕಅಕೆಯ ಮಟ್ಟವನ್ನು ಆಧರಿಸಿ ಬೋಧನೆ-ಕಲಕೆ 
ಪ್ರಕ್ರಿಯೆ ಮತ್ತು ಮಕ್ಕಳನ್ನು ಗೌರವದಿಂದ ನಡೆಸಿಕೊಳ್ಳುವುದು 
ಮತ್ತು ಪ್ರೀತಿಗಕೇ ಕಾರಣವಾಗಿವೆ. 


ಹಾಜರಾತಿ ಮತ್ತು ಮನೆ ಭೇಟ 


ನಿಯಮಿತ ಹಾಜರಾತಿ ಬಹಳ ಮುಖ್ಯವಾಗಿದ್ದು, ಆ ಮೂಲಕ 
ಯಾವುದೇ ಮಗು ಸತತ ಮೂರು ದಿನಗಳವರೆಗೆ 
ಗೈರುಹಾಜರಾದರೆ, ಶಿಕ್ಷಕರು ವೈಯಕ್ತಿಕವಾಗಿ ಪೋಷಕರಿಗೆ ಕರೆ 
ಮಾಡಿ ಮಗುವಿನ ಬಣ್ಣೆ ವಿಚಾರಿಸುತ್ತಾರೆ. ಇದು ಶಿಕ್ಷಕರಿಗೆ ಮಕ್ಕಳ 


ಬಗ್ಗೆ ಕಾಳಜ ಇದೆ ಎಂಬುದನ್ನು ಪೋಷಕರಿಗೆ 
ಮನವರಿಕೆಮಾಡಿಸಿದೆ. 
ಪತಿ ತಿಂಗಳು ಅಥವಾ ಎರಡು ತಿಂಗಳಗೊಮ್ಮೆ 


ಹೋಷಕರೊಂದಿಗೆ ಸಭೆ ನಡೆಸಲಾಗುತ್ತದೆ, ಅ. ಮಗುವಿನ 
ಕಾರ್ಯಕ್ಷಮತೆಯನ್ನು ಚರ್ಚಿಸಲಾಗುತ್ತದೆ. ಪೋಷಕರು ಸಭೆಗೆ 
ಗೈರುಹಾಜರಾಗಿದ್ದರೆ, ಆ ಮನೆಗೆ ಭೇಟ ನೀಡಲಾಗುತ್ತದೆ ಮತ್ತು 
ಮಗುವಿನ ಕಾರ್ಯಕ್ಷಮತೆಯನ್ನು ಪೋಷಕರೊಂದಿಗೆ 
ಚರ್ಚಿಸಲಾಗುತ್ತದೆ, ಇದರಿಂದ ಮಗು ಅಧ್ಯಯನದಲ್ಲ ತೊಡಗಿಸಿ 
ಕೊಳ್ಳುವಂತೆ ಮಾಡಿದಂತಾಗುತ್ತದೆ. 


ಹೊಸ ಮಗು ದಾಖಲಾದಾಗ, ಶಿಕ್ಷಕರು ಕುಟುಂಬದ ಹಿನ್ನೆಲೆಯ 
ಬಧ್ಧೆ ತಿಆದುಕೊಳ್ಳುತ್ತಾರೆ, ಹೀಗಾಗಿ ಮಗು ತರಗತಿಗೆ 
ಹೊಂದಿಕೊಳ್ಳಲು ಮತ್ತು ತರಗತಿಯಲ್ಲ ಉಳದ ಮಕ್ಕಳು 
ಅವರನ್ನು ಒಪ್ಪಿಕೊಳ್ಳಲು ಸಹಾಯ ಮಾಡುತ್ತದೆ. 


ಶಿಸ್ತು 


ಮಕ್ಕಳು ಒಮ್ಮೆ ಶಾಲಾ ಆವರಣವನ್ನು ಪ್ರವೇಶಿಸಿದ ಮೇಲೆ, 
ಶಾಲೆಯ ಸಮಯ ಮುಗಿದ ನಂತರವೇ ಅವರನ್ನು ಮನೆಗೆ 
ಬಡಲು ಅನುಮತಿಸಲಾಗುತ್ತದೆ. ಶಾಲೆಯಾದ್ಯಂತ 
ಸ್ವಚ್ಛತೆಯನ್ನು ಕಾಪಾಡಲಾಗಿದೆ. ಶೌಚಾಲಯಗಳಗೆ ಸಾಕಷ್ಟು 
ನೀರನ್ನು ಒದಗಿಸಿರುವುದರಿಂದ ಮತ್ತು ವಿದ್ಯಾರ್ಥಿಗಳು ಅದನ್ನು 
ಸಮರ್ಪಕವಾಗಿ ಬಳಸುವುದರಿಂದ, ಅವುಗಳನ್ನು ಉತ್ತಮವಾಗಿ 
ನಿರ್ವಹಿಸಲಾಗುತ್ತದೆ ಮತ್ತು ಸ್ವಚ್ಛವಾಗಿ ಇರಿಸಲಾಗುತ್ತದೆ. 
ಮಧ್ಯಾಹ್ನದ ಬನಿಯೂಟದ ಯೋಜನೆಯಡಿ ನೀಡುವ 
ಆಹಾರವನ್ನು ಮಕ್ಕಳು ವ್ಯರ್ಥ ಮಾಡುವುದಿಲ್ಲ. 


ಇತರ ವಿಧಾನಗಳು 


ಎಲ್ಲಾ ಶಿಕ್ಷಕರು ಸಮನ್ವಯದಿಂದ ಕೆಲಸ ಮಾಡುತ್ತಾರೆ ಮತ್ತು 
ಪರಪ್ಪರರಿಂದ ಕಅಯಲು ಹಿಂಜರಿಯುವುದಿಲ್ಲ. ಅವರು 


lJ 


ತರಗತಿಯ  ಕಅಕಾ ಸಾಮದ್ರಿಗಳು ಮತ್ತು ಇತರೆ 
ಸಂಪನ್ಮೂಲಗಳನ್ನು ಸಹ ಹಂಚಿಕೊಳ್ಳುತ್ತಾರೆ. ಅವರು 
ಶಾಲೆಯಲ್ಲನ ಕಾರ್ಯಕ್ರಮಗಳು ಮತ್ತು ಸೌಲಭ್ಯಗಳ ಉದ್ದೇಶ 
ಮತ್ತು ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳುವುದು. ಹಾಗೂ 
ಅವುಗಳ ಸರಿಯಾದ ಅನುಷ್ಠಾನ ಮತ್ತು ನಿರ್ವಹಣಿಯನ್ನು 
ಬಚಿತಪಡಿಸಿಕೊಳ್ಳುತ್ತಾರೆ. ಶಿಕ್ಷಕರ ಪ್ರಕಾರ. ಊಟ, ಹಾಲು, 
ಬಾಳೆಹಣ್ಣು. ಕಡಲೆಕಾಯು ಮಿಠಾಲು/ಚಿಕ್ಕಿ ಮತ್ತು ಮೊಟ್ಟೆಗಳನ್ನು 
ನೀಡುವುದು ಮಕ್ಕಳಲ್ಲ ಶಕ್ತಿ ಮತ್ತು ಉತ್ಪಾಹದ ಮಟ್ಟವನ್ನು 
ಹೆಚ್ಚಿಸಿದೆ. 


ಶಾಲೆ ಮತ್ತು ಸಮುದಾಯವು ಮಕ್ಕಳ ಕಅಕೆಯ ಸಾಧನೆಗಳು 
ಮತ್ತು ಬದಲಾವಣಿಗಳನ್ನು ಪ್ರಶಂಸಿಸಲು ಮತ್ತು ಗೌರವಿಸಲು 
ಪ್ರಾರಂಭಿಸಿದೆ. ಇದಕ್ಕೆ ಮುಖ್ಯ ಕಾರಣ ಮಕ್ಕಳನ್ನು 
ಅರ್ಥಮಾಡಿಕೊಳ್ಳುವ ಮನೋಭಾವದಲ್ಲ ಬದಲಾವಣಿ ಮತ್ತು 
ಕಲಕೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವ ಮೂಲಕ 
ಅವರಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ತರಲು 


ಸಕ್ರಿಯವಾಗಿ ಶ್ರಮಿಸುತ್ತಿರುವುದು. ನಾವು ಮಕ್ಕಳನ್ನು ನೋಡುವ, 
ಸಂಬೋಧಿಸುವ ಮತ್ತು ನಡೆಸಿಕೊಳ್ಳುವ ರೀತಿ ಅವರ ಕಲಕೆಯ 
ಮೇಲೆ ಹೇಗೆ ಪರಿಣಾಮ ಜೀರುತ್ತದೆ ಎಂಬುದಕ್ಕೆ ಈ ಶಾಲೆಯು 
ಅತ್ಯುತ್ತಮ ಉದಾಹರಣೆಯಾಗಿದೆ. 


ಚಿತ್ರ 1. 1-100 ಸಂಖ್ಯೆಯ ಚಾರ್ಟ್‌ಗಳಲ್ಲಿ ಕೆಲವು ನಿರ್ದಿಷ್ಟ ಸಂಖ್ಯೆಯ ಗುಣಕಗಳನ್ನು ಗುರುತಿಸುವುದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಚಿತ್ರ 3. 1-100 ಸಂಖ್ಯೆಯ ಚಾರ್ಟ್‌ಳಲ್ಲಿ 3,8 ಮತ್ತು 12 ಸಂಖ್ಯೆಯ ಗುಣಕಗಳನ್ನು ಗುರುತಿಸುವುದು 


ಸುನಿತಾ ಸುರೇಶರಾವ್‌ ಅವರು ಕರ್ನಾಟಕದ ವಿಜಯಪುರದಲ್ಲ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಜಲ್ಲಾ ಸಂಯೋಜಕರಾಗಿದ್ದಾರೆ. 
ಅವರು ಈ ಹಿಂದೆ ಮಾನವ ಸಂಪನ್ಕೂಲ ಮತ್ತು ಯುವ ನಾಯಕತ್ವ ಅಭವೃದ್ಧಿ ಕ್ಷೇತ್ರಗಕಲ್ಪ್ಲ ವಿವಿಧ ಮಾನವ ಅಭವೃದ್ಧಿ ಏಜೆನ್ಸಿಗಳೊಂದಿಗೆ 
ಕೆಲಸ ಮಾಡಿದ್ದಾರೆ. ಪ್ರಯಾಣ ಮತ್ತು ಸಂಗೀತ ಕೇಳುವುದು ಅವರ ನೆಚ್ಛನ ಹವ್ಯಾಸಗಳಾಗಿವೆ. ಅವರನ್ನು 
sunita@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 77 


